ಮಮತೆಯ ಮೃದು ಸ್ಪರ್ಶ ಸಾಕು... 


ಪ್ರತಿಭಾ ಕಟಿಯಾರ್‌ 


ಅದೊಂದು ದಿನ ಶಾಲೆಯಬುಂದ ಹಿಂದಿರುಗುತ್ತಿದ್ದಾಗ, ನನ್ನ ಮನಸ್ಸು 
ತುಂಬಾ ಚಡಪಡಿಸುತ್ತಿತ್ತು. ನನಗೆ ಸ್ಪಷ್ಟವಾಗಿ ಯೋಚಿಸಲೂ 
ಆಗುತ್ತಿರಲಲ್ಲ. ಸ್ನೇಹಿತರೊಡನೆ ನನ್ನ ಮನಸ್ಸಿನ ಈ ಕಳವಳವನ್ನು 
ಹಂಚಿಕೊಂಡರೆ ನಿರಾಕವಾಗಬಹುದೆಂದುಕೊಂಡೆ. ಆದರೆ ಅದೂ 
ಆಗಲಲ್ಲ. ಎಷ್ಟೋ ತಿಂಗಳುಗಳು ಕಳೆದವು. ಆದರೆ ಚಡಪಡಿಕೆ ಇನ್ನೂ 
ಹಾಗೆಯೇ ಇದೆ. ಅದೇ ವೇಳೆಗೆ, ಈ ವ್ಯಾಕುಲತೆಯ ಭಾವಸ್ಥಿತಿಗೆ 
ಇನ್ನಷ್ಟು ಹೊಸ ಆಯಾಮಗಳು ಖಂಡಿತವಾಗಿಯೂ 
ಸೇರಿಕೊಂಡಿವೆ. ಅಂದು ನಡೆದದ್ದೇನೂ ವಿಶೇಷವಾದುದಾಗಿರಲಲ್ಲ. 
ಅದ ಇನ್ಯಾವುದೇ ದಿನದಂತೆಯೇ ಒಂದು ದಿನವಾಗಿತ್ತು. 
ಹಾಗಾದರೆ, ಏಕೆ ಅಷ್ಟೊಂದು ಅಶಾಂತಿ? 


ಆ ದಿನ ನಾನು ಯಾವ ಶಾಲೆಯಿಂದ ಹಿಂದಿರುಗುತ್ತಿದ್ದೆನೋ ಅಲ್ಲಗೆ 
ಈ ಹಿಂದೆಯೂ ನಾನು ನಾಲ್ಕೈದು ಬಾರಿ ಹೋಗಿದ್ದೆ. ಆ ಶಾಲೆಯ 
22೭ ಮಕ್ಕಳಲ್ಲ ಬಹುತೇಕ ಎಲ್ಲರೂ ನನಗೆ ಪರಿಚತರೇ ಆಗಿದ್ದರು. 
ನಮಗೆ ಪರಸ್ಪರರ ಹೆಸರುಗಳೂ ಗೊತ್ತಿದ್ದವು. ನಾವು 
ಸ್ನೇಹಿತರಾಗಿದ್ದೆವು. ಆಪ್ತ ಸ್ನೇಹಿತರು. ನಾನು ಅವರಿಗೆ ಕತೆಗಳನ್ನು 
ಹೇಳುತ್ತಿದ್ದೆ. ಅವರೂ ನನಗೆ ಕತೆಗಳನ್ನು ಹೇಳುತ್ತಿದ್ದರು. ನಾವು 
ಪರಸ್ಪರ ಚರ್ಜಿಸುತ್ತಿದ್ದೆವು. ಅಂದು ನಾನು ಐದನೇ ತರಗತಿಯಲ್ಲ 
ಒಂದಷ್ಟು ಸಮಯ ಕಳೆದೆ. ಆ ತರಗತಿಯಲ್ಲ ಒಂಭತ್ತು ಮಕ್ಕಳದ್ದಾರೆ. 
ಅಲ್ಲ ಹೋಟ್ಲ ಗ್ರಂಥಾಲಯ ಮಾತ್ರ ನಿರ್ವಹಸುತ್ತಿದ್ದುದರಿಂದ ಎಲ್ಲಾ 
ಮಕ್ಕಳು ಪೋಟ್ಟ ಸಂಗ್ರಹದಿಂದ ಪುಸ್ತಕಗಳನ್ನು ತಂದು ಹಿದುತ್ತಾರೆ. 
ಅವರು ಕತೆಗಳನ್ನು ಕೇವಲ ಕಿದುವುದಿಲ್ಲ. ಅವುಗಳ ಅರ್ಥವನ್ನು 
ರಹಿಸುತ್ತಾರೆ. ಅವುಗಳ ಕುರಿತಾಗಿ ಚರ್ಚೆಯನ್ನೂ ಮಾಡುತ್ತಾರೆ. 


ಆ ದಿನ ನಾವು ಒಂದು ಬರೆಯುವ ಆಟವನ್ನು ಆಡಿದೆವು. ತಾವು 
ಹಿದಿದ ಕತೆಗಳ ತಮಗೆ ತುಂಬಾ ಇಷ್ಟವಾಗಿದ್ದೇನು ಎನ್ನುವುದರ 
ಬಗ್ಗೆ ಬರೆಯುವಂತೆ ನಾನು ಅವರಿಗೆ ಹೇಳದೆ. ಮಕ್ಷಳಗೆ ಪ್ರತಃ 
ಏನನ್ನಾದರೂ ಬರೆಯುವಂತೆ ಹೇಳಆದಾಗ, ಅವರಿಗದು 
ಇಷ್ಟವಾಗುತ್ತದೆ. ಅದರಲ್ಲಯೂ ತಮ್ಮ ಬರಹವನ್ನು ಅದರಲ್ಪನ ಅಕ್ಷರ 
ದೋಷಗಳನ್ನು ಹುಡುಕ ತಿದ್ದುವುದಿಲ್ಲ ಎಂಬುದು ಅವರಿಗೆ 
ತಿಆದಿದ್ದಾಗ ಅವರು ಬರೆಯಲು ಇಷ್ಟಪಡುತ್ತಾರೆ ಎನ್ನುವುದು ನನ್ನು 
ಅನುಭವ. ಎಲ್ಲಾ ಮಕ್ಷಳು ಬರೆಯಲು ಆರಂಭಸಿದರು. ನಂತರ, 
ತಾವು ಬರೆದುದನ್ನು ಒಬ್ಬರಾದ ಮೇಲೊಬ್ಬರು ಎಲ್ಲರಿಗೂ 
ಕೇಳುವಂತೆ ಓದಲು ಶುರು ಮಾಡಿದರು. ಆದರೆ, ಭುವನ್‌, ಸೊಮ 
ಮತ್ತು ರುದ್ರ ಎಂಬ ಮೂವರು ಮಕ್ಕಳು ತಮ್ಮ 
ನೋಟ್‌ಬುಕ್‌ಗಳ೦ಂದ ತಲೆಯನ್ನು ಮೇಲೆತ್ತುತ್ತಿರಅಲ್ಲ. ಅವರು 
ತುಂಬ ಶ್ರದ್ಧೆಯಿಂದ ಏನನ್ನೋ ಬರೆಯುತ್ತಿದ್ದಾರೆ ಎಂಬಂತೆ 
ತೋರುತ್ತಿತ್ತು. ಎಲ್ಲಾ ಮಕ್ಕಳೂ ಓದಿ ಮುಗಿಸಿದರೂ. ಈ ಮೂವರು 
ಮಕ್ಷಳು ಮಾತ್ರ ನೋಬ್‌ಬುಕ್‌ನಲ್ಲ ತಮ್ಮ ತಲೆಯನ್ನು 
ಹುದುಗಿಸಿಕೊಂಡೇ ಕುಳತಿದ್ದರು. ನಾನು ಪ್ರೀತಿಯುಂದ, “ನೀವು 
ಎಷ್ಟು ಬರೆದಿದ್ದೀರೋ ಅಷ್ಟನ್ನು ನನಗೆ ತೋರಿಸಿ,” ಎಂದು ಕೇಳದೆ. 
ಆಗ, ಅವರ ಬಳ ಕುಳತಿದ್ದ ಮಗುವೊಂದು. “ಮೇಡಂ, ಅವರಿಗೆ 
ಹೇಗೆ ಬರೆಯಬೇಕೆಂದು ತಿಆದಿಲ್ಲ' ಎಂದು ಹೇಳತು. ಹಾಗೆ 
ಹೇಳುವಾಗ ಆ ಮಗುವಿನ ಮುಖದಲ್ಲ ತುಸು ಅಪಹಾಸ್ಯದ ಭಾವ 


ಇತ್ತು. ಆದರೆ ಆ ಮೂವರು ಮಕ್ಕಳು ತಮ್ಮ ತಲೆಯನ್ನು 
ನೋಟಬ್‌ಬುಕ್‌ನಲ್ಲ ಅಡಗಿಸಿಕೊಂಡೇ ಇದ್ದರು. 


ನಾನು ಶಿಕ್ಷಕರೆಡೆಗೆ ನೋಡಿದೆ. ಅವರೂ "ಹೌದು, ಅವರಿಗೆ 
ಬರೆಯಲು ಬರುವುದಿಲ್ಲ ಎಂದು ಹೇಳಆದರು. ಹೀಗೆ ಅವರು 
ಆರಾಮವಾಗಿ ಹೇಳುತ್ತಿರುವುದು ಮತ್ತು ಅವರ ಮುಖದಲ್ಪದ್ದ 
ಮೂದಲಆಕೆಯ ಭಾವವನ್ನು ಕಂಡು ನನ್ನ ಮನಸ್ಸಿನ ನೆಮ್ಮದಿ 
ಕದಡಿಹೋಯುತು. ಆದರೆ ಅದಕ್ಕಿಂತ ಹೆಚ್ಚಾಗಿ. ಆ ಮಕ್ಕಳಗೆ 
ಹೇಗನ್ನಿಸುತ್ತಿರಬಹುದು ಎಂಬುದನ್ನು ಯೋಚಿಸಿ ನನಗೆ 
ಜಿಂತೆಯಾಯುತು. ಮಕ್ಕಳಗೆ ನಿರಾಳವೆನಿಸಬೇಕು ಎಂದು ನಾನು 
ಬಯಸುತ್ತಿದ್ದೆ. ಹಾಗಾಗಿ, “ನಿಮಗೆ ಬರೆಯಲು ಸಾಧ್ಯವಾಗದಿದ್ದರೆ 
ಪರವಾಗಿಲ್ಲ. ನೀವು ಹಿದಿದ ಕತೆಯಿಂದ ನಿಮಗೇನಸನ್ನಿಸಿತು 
ಎನ್ನುವುದನ್ನು ನಿಮ್ಮ ಮಾತಿನಲ್ಲಯೇ ಹೇಳ,” ಎಂದು ಹೇಳದೆ. 
ಮಕ್ಷಳು ಎದ್ದು ನಿಂತರು. ಆದರೆ ಏನನ್ನೂ ಹೇಕಲಲ್ಲ. ಮೂವರ 
ಕೈಗಳಲ್ಲೂ ಒಂದೊಂದು ಪುಸ್ತಕವಿತ್ತು. ಆದರೆ ಅವರು ಏನೂ 
ಹೇಳದೇ ಸುಮ್ಮನಿದ್ದರು. ಸ್ಪಲ್ಪ ಹೊತ್ತಿನ ಬಳಕ ಭುವನ್‌ ಎಂಬ 
ಹುಡುಗ, “ಮೇಡಂ, ನಮಗೆ ನಿದುವುದು ಹೇಗೆಂದು ಗೊತ್ತಿಲ್ಲ." 
ಎಂದು ಹೇಳದ. 


ಈ ಮಕ್ಕಳಗೆ ತಮ್ಮ ಹೆಸರನ್ನು ಹೇಗೆ ಬರೆಯಬೇಕು ಎನ್ನುವುದೂ 
ತಿಆದಿಲ್ಲ. ಪುಸ್ತಕದ ಶೀರ್ಷಿಕೆಯನ್ನು ಓದಲೂ ಬರುವುದಿಲ್ಲ ಎನ್ನುವ 
ಸಂಗತಿಯು ನನ್ನ ಕಲ್ಪನೆಗೂ ಮೀರಿದುದಾಗಿತ್ತು. ಹಿಂದೆ ಐದು ಬಾರಿ 
ನಾನು ಶಾಲೆಗೆ ಭೇಟ ನೀಡಿದಾಗ ಈ ಮಕ್ಷಳು ತುಂಬಾ 
ಚುರುಕಾಗಿದ್ದರು. ಕೇಅಂಯಲು ಆಸಕ್ತರಾಗಿದ್ದರು. ಅವರು 
ಪ್ರತಿಯೊಂದು ಚಟುವಟಕೆಯಲ್ಲಯೂ ಭಾಗವಹಿಸುತ್ತಿದ್ದರು. 
ಭುವನ್‌ ಅಂತೂ ಎಲ್ಲದರಲ್ಲಯೂ ಪಾಲ್ಗೊಳ್ಳುತ್ತಿದ್ದ. ಅವನು 


ತರಗತಿಯ ಮೇಲ್ಪಚಾರಕನೂ (Monitor) ಸಹ ಆಗಿದ್ದ. ಅವನು 
ಪುಸ್ತಕ ಓದುವುದನ್ನೂ ನಾನು ನೋಡಿದ್ದೆ. ಒಮ್ಮೆಯಂತೂ ಅವನು 
ಪುಸ್ತಕದ ಪುಟಗಳನ್ನು ತಿರುವುತ್ತಾ ಇಡೀ ಕತೆಯನ್ನು ಹೇಳದ್ದ. "ಈ 
ಹಿಂದೆ ನೀನು ನನಗೆ ಪುಸ್ತಕ ನೋಡಿಕೊಂಡು ಕತೆಯನ್ನು ಹೇಳದ್ದೆ. 
ಅಲ್ಲವೇ?' ಎಂದು ನಾನು ಅವನನ್ನು ಕೇಆದೆ. ಆಗ ಅವನು ತುಂಬಾ 
ನಿರಾಳ ಪ್ಪರದಲ್ಲ. 'ಇತರ ಮಕ್ಕಳು ಮಸ್ತಕವನ್ನು ಹಿದುವಾಗ 
ಕೇಆಸಿಕೊಳ್ಳುತ್ತೇನೆ. ನನಗೆ ಯಾವ ಪುಟದಲ್ಲ ಏನು ಬರೆದಿದೆ. ಎಲ್ಲ 
ಏನಿದೆ ಎಲ್ಲ ಗೊತ್ತಾಗಿಬಡುತ್ತದೆ. ಹಾಗಾಗಿ..' ಎಂದು ಹೇಳುವಾಗ 
ಅವನ ಮುಖದಲ್ಲ ನಗುವಿತ್ತು. 


ಅದನ್ನು ನೋಡಿದರೆ, ಅವನು, ಉಳದಿಬ್ಬರು ಮಕ್ಷಳು. ತರಗತಿಯ 
ಇತರ ಮಕ್ಕಳು ಹಾಗೂ ಶಿಕ್ಷಕರು ಎಲ್ಲರೂ ಈ ಮೂವರು ಮಕ್ಷಳು 
ಓದುವುದನ್ನು. ಬರೆಯುವುದನ್ನು ಕಲಅಯಲಾರರು ಎಂಬುದನ್ನು 
ಒಪ್ಪಿಕೊಂಡಂತಿತ್ತು. ಶಿಕ್ಷಕರು, "ಕೆಲವು ಮಕ್ನಕು ಹಾಗೇ. ಅವರಿಗೆ 
ಕಲಅಯಲು ಸಾಧ್ಯವೇ ಇಲ್ಲ. ಈ ಮೂರೂ ಮಕ್ಕಳು ಅಂತಹವರು. 
ಎಲ್ಲಾ ಮಕ್ಕಳು ಕಅಯಲೇಬೇಕು ಎಂದೇನಿಲ್ಲ ಅಲ್ಲವೇ?' ಎಂಬ 
ಅಭಿಪ್ರಾಯವನ್ನು ಹೊಂದಿದ್ದರು. ಆ ಶಿಕ್ಷಕಿಯು ಅದನ್ನು ನನಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


55 


ಹೇಳುತ್ತಿದ್ದಾರೋ ಅಥವಾ ತನಗೇ ಹೇಳಕೊಳ್ಕುತ್ತಿದ್ದರೋ 
ತಿಆಯಲಅಲ್ಲ. ಆದರೆ ಒಂದು ಮಗು ತನ್ನ ಸ್ನೇಹಿತರು ಪುಸ್ತಕವನ್ನು 
ಓದುವಾಗ ಗಮನವಿಟ್ಟು ಕೇಆ ಆ ಪುಸ್ತಕದ ಯಾವ ಪುಟದಲ್ಲ ಏನು 
ಬರೆದಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬಲ್ಲನು ಎಂದಾದರೆ, 
ತಾನೇ ಸ್ರತಃ ಓದಿ, ಬರೆಯಲು ಅವನಿಗೆ ಏಕೆ ಸಾಧ್ಯವಾಗುವುದಿಲ್ಲ 
ಎಂಬ ಆಲೋಚನೆಯೇ ನನ್ನನ್ನು ವಿಚಅತಗೊಳಸಿತು. ಜೊತೆಗೆ, 
ಮಕ್ಷಳು ಆಗಾಗ ಶಾಲೆ ತಪ್ಪಿಸುವವರೂ ಅಲ್ಲ. ಭುವನ್‌ನ 
ಅಗಲವಾದ ಕಣ್ಬುಗಳು, ಅವನ ನಗು. 'ಮೇಡಂ, ಹೇಗೆ 
ಹಿದಬೇಕೆಂದು ನಮಗೆ ಗೊತ್ತಿಲ್ಲ. ಹೇಗೆ ಬರೆಯಬೇಕು ಅಂತ 
ನಮಗೆ ಗೊತ್ತಿಲ್ಲ.” ಎಂಬ ಅವನ ಆತ್ಮವಿಶ್ವಾಸದ ಮಾತುಗಳು ನನಗೆ 
ತುಂಬಾ ನೋವನ್ನುಂಟುಮಾಡಿದವು. ನನ್ನ ಆತ್ಮವನ್ನು 
ಕಲಕುತ್ತಿದ್ದವು. ಕೆಲವು ಮಕ್ಷಳು ಕಲಅಯಲಾರರು, ಅವರಲ್ಲ ತಾನೂ 
ಒಬ್ಬ ಎಂಬುದನ್ನು ಶಾಲಾ ವ್ಯವಸ್ಥೆಯು ಅವನಿಗೆ ಮನವರಿಕೆ 
ಮಾಡಿಸಿಬಲ್ಟತ್ತು. 


ಹಲವಾರು ತಿಂಗಳುಗಳ ನಂತರ ಇದೆಲ್ಲವನ್ನು 
ಬರೆಯುತ್ತಿರುವಾಗಲೂ ನನಗೆ ಭುವನ್‌ನ ಕಣ್ಣುಗಳೇ 
ಎದುರಿಗಿದ್ದಂತೆ ಭಾಸವಾಗುತ್ತದೆ. ಅವು ಹೀಗೆ ನಿದಲು. 
ಬರೆಯಲು ಸಾಧ್ಯವಿಲ್ಲದಂತಹ ಪ್ರತಿಯೊಂದು ಮಗುವಿನ 
ಕಣ್ಣುಗಳೂ ಹೌದು. ಇಂಥ ಮಕ್ಷಳು ಶಿಕ್ಷಣವೆಂಬ ರೈಅನ 
ಪ್ರತ್ಯೇಕ ಬೋಗಿಯಲ್ಲ ಪಯಣಿಸುತ್ತಿರುತ್ತಾರೆ. ಎಲ್ಲ 
ಬೇಕಾದರೂ ಯಾವಾಗಲಾದರೂ ಅವರು ಈ 
ಬೋಗಿಯಂದ ಇಳದು ಅಬಡಲೂಬಹುದು. ಕೆಲವರು 
ಮೂರನೆಯ ತರಗತಿಯ ನಂತರ ಶಾಲೆ ಬಟ್ಟರೆ, ಇನ್ನು 
ಕೆಲವರು ನಾಲ್ಲನೆಯ ಅಥವಾ ಐದನೆಯ ತರಗತಿಯ 
ನಂತರ ಅಬಡಬಹುದು. ತಮ್ಮ ಶಾಲೆಯ ಶೇಕಡಾವಾರು 
ಅಂ೦ಕಿಂಶುಮು ತಗ್ಗಿಸುವ ಅಥವಾ ಹಕುಂದುಂಟು 
ಮಾಡುವುದರಿಂದ ಅವರು ಮಧ್ಯದಲ್ಲೇ ಶಾಲೆಯನ್ನು ಬಟ್ಟ 
ಬದ್ದೆ ಶಾಲಾ ವ್ಯವಸ್ಥೆಯೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಭುವನ್‌ 
ಇದೇ ಶಾಲೆಯಲ್ಲಯೇ ಮೊದಲನೆಂಖು ತರಗತಿಗೆ 
ಸೇರಿಕೊಂಡಿದ್ದ. ಇಂದು ಹಓದಲು, ಬರೆಯಲು ಬಾರದೇ 
ಇದ್ದರೂ ಇದೇ ಶಾಲೆಯಿಂದ ಐದನೆಯ ತರಗತಿಯನ್ನು 
ತೇರ್ಗಡೆಯಾಗಿ ಹೋಗುತ್ತಿದ್ದಾನೆ. ಓದುವ. ಬರೆಯುವ 
ತೊಂದರೆಯನ್ನು ಜಟ್ಟರೆ, ಭುವನ್‌ ಲೆಕ್ಕ ಮಾಡುವುದರಲ್ಲ 
ಚುರುಕಾಗಿದ್ದಾನೆ. ಪ್ರತಿಯೊಂದು ಕೆಲಸವನ್ನೂ 
ಸಮರ್ಪಕವಾಗಿ ಮಾಡುತ್ತಾನೆ, ನಾಟಕ, ಕವಿತೆ, ಕತೆ 
ಹೇಳುವುದು ಮುಂತಾದ ಎಲ್ಲ ಚಟುವಟಕೆಗಳಲ್ಲಯೂ 
ಭಾಗವಹಿಸುತ್ತಾನೆ. 


ನನ್ನದೊಂದು ವಿಚಿತ್ರ ಮನಸ್ಸು. ಅದು ಸೋತವರು. ಹಿಂದುಳದವರು 
ಅಥವಾ ಕಡೆಗಣಿಸಲ್ಪಟ್ಟವರು ಎಂದು ಕರೆಯಲ್ಲಡುವ ಜನರಿಗೆ 
ನನ್ನನ್ನು ಆಪ್ತಕನ್ನಾಗಿಸುತ್ತದೆ. ನಾನೇನು ಮಾಡಿದೆ, ನನಗೆ ಎಷ್ಟನ್ನು 
ಮಾಡಲು ಸಾಧ್ಯವಾಯುತು, ಈಗ ಭುವನ್‌ ತನ್ನ ಹಾಗೂ ತನ್ನ 
ಸ್ನೇಹಿತರ ಹೆಸರುಗಳನ್ನು ಹೇಗೆ ಬರೆಯತೊಡಗಿದ್ದಾನೆ ಎಂಬ ಈ 
ಪ್ರಯಾಣದ ಬಣ್ಣೆ ಮಾತನಾಡುವುದು ಅರ್ಥವಿಲ್ಲದ್ದು. ಏಕೆಂದರೆ, 
ನಮ್ಮೆದುರು ಇರುವ ಪಶ್ನೆ ಅದಕ್ಕಿಂತಲೂ ತುಂಬಾ ದೊಡ್ಡದು. ಈ 
ಸಂದರ್ಭದಲ್ಲಿ. ರಾಜಸ್ಥಾನದ ಸ್ನೇಹಿತರೊಬ್ಬರು ಹೇಆದ ಇಂತಹುದೇ 
ಅನುಭವವು ನೆನಪಿಗೆ ಬರುತ್ತಿದೆ. ಆ ಬಾಲಕನ ಹೆಸರು ದಿಲ್‌ಬುಷ್‌. 
ಅವನು ಎಷ್ಟು ತುಂಟನಾಗಿದ್ದನೆಂದರೆ, ತರಗತಿಯಲ್ಲಿ ಅವನು 
ಯಾರಿಗೂ ಓದಲು, ಬರೆಯಲು ಜಡುತ್ತಿರಅಲ್ಲ. ಸಾಮಾನುಗಳನ್ನೆಲ್ಲ 
ಮನಸ್ಸಿಗೆ ಬಂದಂತೆ ಹರಡುತ್ತಿದ್ದ. ಎಲ್ಲರೊಂದಿಗೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಜಗಳವಾಡುತ್ತಿದ್ದ. ಓದುತ್ತಲೇ ಇರಲಅಲ್ಲ. ಶಿಕ್ಷಕರು ಅವನ 
ತಂದೆತಾಯಿಗಳ ಜೊತೆ ಮಾತನಾಡುವುದಕ್ಕಾಗಿ ಅವರನ್ನು 
ಕರೆಸಿದರೆ. ಅವನು ಮನೆಯಲ್ಲಯೂ ಹೀಗೇ ಮಾಡುತ್ತಾನೆಂದು 
ಹೇಳಆ, ಅವರು ಅವನಿಗೆ ಹೊಡೆಯಲು ಆರಂಭಸುತ್ತಿದ್ದರು. ನಂತರ, 
ಅಜೀಂ ಪ್ರೇಮ್‌ಜ ಫೌಂಡೇಶನ್‌ಗೆ ಸೇರಿದ ಮಿತ್ರರೊಬ್ಬರು ಕೆಲವು 
ತಿಂಗಳ ಕಾಲ ಅವನ ಜೊತೆ ಕೆಲಸ ಮಾಡಿದಾಗ ಅವನ ಮೆದುಳು 
ತುಂಬಾ ಚುರುಕಾಗಿದೆ ಹಾಗೂ ಅವನ ಗಣಿತದ ಜ್ಞಾನ ಎಣಿಯುಲ್ಲದ್ದು 
ಎಂಬುದು ಅವರಿಗೆ ತಿಆದುಬಂದಿತು. ನೀರೂ ಮೇಡಂ ಎಂಬ ಶಿಕ್ಷಕಿ 
ಹೋದಲ್ಲೆಲ್ಲ ಅವರ ಸೀರೆಯನ್ನು ಹಿಡಿದುಕೊಂಡೇ ಸುತ್ತುತ್ತಿದ್ದ 
ಅಲ್ಕೋರಾದ ಹುಡುಗಿಯೊಬ್ಬಳ ನೆನಪೂ ಬರುತ್ತದೆ. ಅವಳು 
ಯಾರೊಂದಿಗೂ ಮಾತನಾಡುತ್ತಿರಅಲ್ಲ. ಅವಳಗೂ ಹಿದುವುದು., 
ಬರೆಯುವುದರಲ್ಲ ಆಸಕ್ತಿಯಿರಲಅಲ್ಲ. ನನಗೆ ದಿನೇಶ್‌ಪುರ್‌ದ 
ಇನ್ನೊಬ್ಬ ಹುಡುಗನ ನೆನಪಾಗುತ್ತಿದೆ. ಅವನು ಶಾಲೆಗೆ ಬರುವುದು 
ಎಂದರೆ ವ್ಯವಸ್ಥೆಯನ್ನು ಹಾಳುಗೆಡವಿದಂತೆ. ಅವನು ಸದಾ ಜಗಳ, 
ತಂಟಿ, ನಿಂದನೆಗಳಲ್ಲಯೇ ಮುಳುಗಿರುತ್ತಿದ್ದ. ಅವನು ಹದುತ್ತಿರಲೂ 
ಇಲ್ಲ. ಓದುವ ಆಸಕ್ತಿಯನ್ನು ಹೊಂದಿರಲೂ ಇಲ್ಲ. ಹಾಗಾಗಿ, ಇತರ 
ಮಕ್ಕಳ ನೋಟ್‌ಬುಕ್‌ಗಳನ್ನು ಹರಿದುಹಾಕುತ್ತಿದ್ದ ಅಥವಾ ಅವರ 
ಪೆನ್ಸಿಲ್‌ಗಳನ್ನು ಅಡಗಿಸಿಡುತ್ತಿದ್ದ. ಅವನಿಗೆ ಮನೆಯಲ್ಲಾಗಅೀ 
ಶಾಲೆಯಲ್ಲಾಗಅೀ ಸಾಕಷ್ಟು ಊಟ ಸಿಗುತ್ತಿರಅಲ್ಲ ಎಂಬುದು 
ಶಿಕ್ಷಕರಿಗೆ ಆಮೇಲೆ ತಿಆದುಬಂದಿತು. ಅವನಿಗೆ ಇತರ ಮಕ್ಷಳಗಿಂತ 
ಹೆಚ್ಚು ಹಸಿವಾಗುತ್ತಿತ್ತು. ಆದರೆ ಅವರೆಲ್ಲರಿಗೆ ಸಿಕ್ಕಷ್ಟೇ ಊಟ 
ಅವನಿಗೂ ಸಿಗುತ್ತಿತ್ತು. ಹೀಗೆ. ಒಂದಾದ ಮೇಲೊಂದರಂತೆ ಹಲವು 
ನಿದರ್ಶನಗಳು ನನ್ನ ಮನಸ್ಸಿನಲ್ಲ ಬರುತ್ತವೆ. ಒಬ್ಬ ಬಾಲಕಿಗೆ 
ಸಮೀಪದೃಷ್ಠಿ ದೋಷವಿತ್ತು. ಅವಳು ತಾಯಂಯನ್ನೂ 
ಕಳೆದುಕೊಂಡಿದ್ದಳು. ಮತ್ತೊಬ್ಬ ಹುಡುಗಿಯ ಮನೆಯಲ್ಲ ಅವಳ 
ತಂದೆಯು ಪ್ರತಿದಿನ ಕುಡಿದು ಬರುತ್ತಿದ್ದ ಹಾಗೂ ಅವಳ ತಾಯುಗೆ 
ಹೊಡೆಯುತ್ತಿದ್ದ. ಮತ್ತೊಬ್ಬ ಹುಡುಗಿಯ ಸಹೋದರನೊಬ್ಬ ಅವಳ 
ನೋಟ್‌ಬುಕ್‌ಗಳನ್ನೆಲ್ಲ ಹರಿದುಹಾಕಿಬಡುತ್ತಿದ್ದ. 


ಈ ಎಲ್ಲ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರೂ ಕಅಯಲು 
ಅಸಮರ್ಥರಾಗಿದ್ದರು. ಸಮಸ್ಯೆಯೇನೆಂದರೆ, ವ್ಯವಸ್ಥೆಯು ಕೆಲವು 
ಮಕ್ಷಳು ಕಲಯಲು ಸಮರ್ಥರಾಗಿರುವುದೇ ಇಲ್ಲ ಎಂದು 
ಭಾವಿಸಿರುತ್ತದೆ. ಅಥವಾ ಶಾಲೆಗಳ ಬೋಧನಾ ಸಿಬ್ಬಂದಿಯ ತೀವ್ರ 
ಕೊರತೆಯುದ್ದು ಇಂತಹ ಮಕ್ಷಳ ಜೊತೆಗೆ ಪ್ರತ್ಯೇಕವಾಗಿ ಕೆಲಸ 
ಮಾಡುವುದನ್ನು ಊಹಿಸಲೂ ಕಷ್ಟವಾಗುವಂತಹ 
ಸನ್ನಿವೇಶವಿರುತ್ತದೆ. ಈ ವಾದಗಳು ಸರಿಯುರಬಹುದು. ಬಹುಶಃ 
ಅವು ನಿಜವಿರಲೂಬಹುದು. ಅಂಕಿಅಂಶಗಳ ಪ್ರಕಾರ ದಾಖಲಾದ 
ಮಕ್ಕಳಲ್ಲ ಶೇ.70೦ರಿಂದ ಶೇ. 8೦ರಷ್ಟು ಮಕ್ಕಳು ಕಅತರೂ ಸಾಕು 
ಎಂದು ನಾವು ಸಮಾಧಾನಪಡಬಹುದು. ಆದರೆ. ಕಲಯುವ 
ಆಸೆಯನ್ನು ಹೊತ್ತು ಶಾಲೆಗೆ ಬರುವ ಮಕ್ಕಳ ಕಣ್ಣುಗಳು ನಮ್ಮನ್ನು 
ಹಿಂಬಾಅಸುತ್ತಲೇ ಇರುತ್ತವೆ. 


ಸರ್ಕಾರಿ ಶಾಲೆಗಳಗೆ ಬರುವ ಮಕ್ಕಳ ಹಾಗೂ ಅವರ ಪರಿಸರದ 
ಕುರಿತಾಗಿ ವ್ಯವಸ್ಥೆಯು ಸಂವೇದನಾಶೀಲವಾಗಿರುವುದು ಎಷ್ಟು 
ಮುಖ್ಯ ಎಂಬುದು ಈಗ ಅರ್ಥವಾಗುತ್ತಿದೆ. ಯಾವುದೇ ತರಹದ 
ಕಲಅಕೆಯು ಕಲಯುವ ಆಸೆ ಹಾಗೂ ಕಅಸುವ ಪ್ರೀತಿಗಳೆರಡೂ 
ಒಂದೆಡೆ ಸಂಧಿಸುವ ಆ ಸಂವೇದನಾ ಅಂದುವಿನಲ್ಪ 
ಆರಂಭವಾಗುತ್ತದೆ. ಒಮ್ಮೆ ನನ್ನ ಸಹೋದ್ಯೋಗಿಯೊಬ್ಬರು, 
ಯಾವುದೇ ತರಹದ ಬೋಧನೆ ಮತ್ತು ಕಲಕೆ ಹೇಗಿರಬೇಕೆಂದು 
ಹೇಆದ ಮಾತು ನನಗೆ ಮಂತ್ರಸಮಾನವೇ ಆಗಿಜಟ್ಪದೆ. ಅದು 
ಹೀಗಿದೆ: ಎಲ್ಲಕ್ಕಿಂತ ಮೊದಲು ಮಕ್ನಳ ತಲೆಯ ಮೇಲೆ ಪ್ರೀತಿಬುಂದ 


ಮೃದುವಾಗಿ ಕೈಗಳನ್ನಿಡಿ. ಅವರ ಕಣ್ಣುಗಳನ್ನು ನೋಡಿ, ಅವುಗಳಲ್ಲ 
ಎಷ್ಟೊಂದು ಕನಸುಗಳವೆ ಎಂಬುದನ್ನು ಗಮನಿಸಿ, ಅವರೊಂದಿಗೆ 
ಸ್ನೇಹ ಬೆಳೆಸಿ, ನಂತರ ಓದುವುದು. ಬರೆಯುವುದು ತನ್ನಿಂದ ತಾನೇ 
ಆಗುತ್ತದೆ. ಇಂತಹ ಒಂದು ಬೃಹತ್‌ ಪ್ರಮಾಣದ ಶಿಕ್ಷಣ ವ್ಯವಸ್ಥೆಯು 
ಈ ತರಹದ ಭಾವನಾತ್ಮಕ ವಿಧಾನಗಳ ಮೂಲಕ ಕಾರ್ಯ- 
ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ನಾನು ಯೋಚಿಸುತ್ತೇನೆ. ಆದರೆ 
ನಮ್ಮ ಶೈಕ್ಷಣಿಕ ದಾಬಲೆಗಳಲ್ಲ ಠ ಬಗೆಯ ಸೂಕ್ಷ a ಸಂವೇದನೆಗಳ 
ಬಣ್ಣೆ ಸಾಕಷ್ಟು ಗಮನ ನೀಡಲಾಗಿದೆ ಎಂಬುದೂ ನನಗೆ 
ಕಾಣಿಸುತ್ತದೆ. ಇಲ್ಲವಾದರೆ, ಎಲ್ಲರಿಗೂ ಸಮಾನ ಸ್ತರೂಪದ ಶಿಕ್ಷಣ, 
ಮಗುವಿನ ಅಗತ್ಯಗಳಕನ್ನಾಧರಿಸಿದ ಮಗು ಕೇಂದ್ರಿತ ಶಿಕ್ಷಣ. 
ಕಲಕೆಯ ಪ್ರಕ್ರಿಯೆಯಲ್ಲ ಪ್ರತಿಯೊಂದು ಮಗುವಿನ 
ಭಾಗವಹಿಸುವಿಕೆ ಇತ್ಯಾದಿಗಳ ಬಗ್ಗೆ ಏಕೆ ಅವರು ಹೇಳುತ್ತಿದ್ದರು? 


ರಾಷ್ಟ್ರೀಯ ಶಿಕ್ಷಣ ನಿೀತಿಂಖರe (National Education Policy- 
NEP), ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು-2೦೦5 (National 
Curriculum Framework 2005- NCF 2005) ಇರಲ ಅಥವಾ 
ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಗಳ ರಾಷ್ಟ್ರೀಯ ಪಠ್ಯಕ್ರಮವೇ 
we (National Curriculum for Elementary and 


Secondary Education), ಎಲ್ಲವೂ ಈ ವಿಚಾರವನ್ನೇ ಶಿಫಾರಸ್ಸು 
ಮಾಡುತ್ತವೆ. ಇತ್ತೀಚೆಗೆ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು-2೦೦5 
ಒಂದು ಸಮದ್ರ ವಿಧಾನವನ್ನು ರೂಪಿಸಿದೆ. ಎಲ್ಲಾ ಮಕ್ಕಳಗೂ 
ಗುಣಮಟ್ಟದ ಸಮನ್ವಯ ಶಿಕ್ಷಣವನ್ನು ನೀಡುವ ವಿಧಾನಗಳನ್ನು 
ಅದರಲ್ಲ ಸೇರಿಸಲಾಗಿದೆ. 


ಈ ಕೆಳಗಿನವುಗಳನ್ನು ಶಿಕ್ಷಕರು ಅನುಸರಿಸಬೇಕೆಂದು ಅದು 
ಸ್ಪಷ್ಟವಾಗಿ ಹೇಳದೆ: 


* ಪ್ರತಿಯೊಂದು ಮಗುವಿನ ವ್ಯಕ್ತಿಗತ ಅಗತ್ಯಗಳನ್ನು ಕುರಿತು 
ಸಂವೇದನಾಶೀಲರಾಗಿರಬೇಕು. 


* ಮಗು ಕೇಂದ್ರಿತವಾದ, ಸಾಮಾಜಕವಾಗಿ ಪ್ರಸ್ಲುತವಾದ ಹಾಗೂ 
ನಿಷ್ಟಕ್ಷಪಾತವಾದ ಬೋಧನೆ/ಕಲಅಕೆಯ ಪ್ರಕ್ರಿಯೆಗಳನ್ನು 
ಒದಗಿಸಬೇಕು. 


p ಮಕ್ಕಳ ಸಾಂಸ್ಕೃತಿಕ ಹಾಗೂ ಸಾಮಾಜಕ ಸಂದರ್ಭಗಳ 
ವೈವಿಧ್ಯತೆಯನ್ನು ಅರ್ಥಮಾಡಿಕೊಳ್ಳಬೇಕು. 


ಅಂದರೆ, ಇಲ್ಲ ಹೇಆರುವುದು ಕೇವಲ ಭಾವನಾತ್ಕಕರಾಗಿರುವ ಬಣ್ದೆ 
ಮಾತ್ರವಲ್ಲ. ಈ ಸಂಗತಿಗಳನ್ನು ಕೇವಲ ದಾಬಲೆಗಳಲ್ಲ 
ನಮೂದಿಸಿದರೆ ಸಾಕಾಗುವುದಿಲ್ಲ. ಬದಲಗೆ ತರಗತಿಯಲ್ಲನ ಎಲ್ಲ 
ಮಕ್ಕಳ ಬದುಕಿನ ಜೊತೆಗೂ ಅವುಗಳನ್ನು ಸಂವೇದನಾ- 
ಪೂರ್ಣವಾಗಿ ಜೋಡಿಸಬೇಕು ಎಂಬ ಅತಿ ಮುಖ್ಯ ವಿಚಾರವನ್ನು 
ಅರ್ಥಮಾಡಿಕೊಳ್ಳುವುದನ್ನು ಕುರಿತದ್ದಾಗಿದೆ. ಮಕ್ಕಳನ್ನು. ಅವರ 
ಅಗತ್ಯಗಳನ್ನು ಮತ್ತು ಅವರ ಸುತ್ತಮುತ್ತಅನ ಪರಿಸರವನ್ನು ಅರ್ಥ 
ಮಾಡಿಕೊಳ್ಳದಿದ್ದರೆ, ಅವರ ಬಣ್ಣೆ ಗೌರವದ ಪಜ್ಞೆ ಇಲ್ಲದಿದ್ದರೆ. 
ಇವುಗಳನ್ನು ಅನುಷ್ಠಾನಗೊಳಸುವುದು ಕಷ್ಟ. 


ಹಾಗಾಗಿ, ಕೆಲವು ತಂದೆತಾಯಿಗಳು ತಮ್ಮ ಮಕ್ಕಳತ್ತ ಗಮನ 
ನೀಡುತ್ತಿಲ್ಲವೆಂದು ಶಿಕ್ಷಕರು ಹೇಆದಾಗ, ನಾನು "ಆ ಮಕ್ಕಳ'ನ್ನು 
ಪ್ರೀತಿಸಲಾರಂಭಸುತ್ತೇನೆ. ಕಅಕೆ ಎಲ್ಲರಿಗೂ ಮುಖ್ಯ ಎಂದು ನಾನು 
ಶಿಕ್ಷಕರು ಹಾಗೂ ಸಹೋದ್ಯೋಗಿಗಳಗೆ ಹೇಳುತ್ತೇನೆ. ಏಕೆಂದರೆ. 
ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಇರುವ ಹಾಗೆ, ಪ್ರತಿಯೊಬ್ಬರಿಗೂ 
ಕಲಯುವ ಹಕ್ಕೂ ಇದೆ. ಈ ಪ್ರಕ್ರಿಯೆಯನ್ನು ಆರಂಭಸಲು ಇರುವ 
ಖೋಧನಾಕ್ರಮವೆಂದರೆ, ತರಗತಿಗೆ ಬರುವ ಎಲ್ಲ ಮಕ್ಷಳೊಂದಿಗೂ 
ಹೃತ್ತೂರ್ವಕವಾದ ಸಂಬಂಧವನ್ನು ರೂಪಿಸಿಕೊಳ್ಳಲು 
ಸಾಧ್ಯವಾಗುವುದು. ಅವರನ್ನು ಗೌರವಿಸುವುದು. ಯಾರೊಬ್ಬರಿಗೂ 
ಇವು ಸಿಗದೆ ಹೋಗದಂತೆ ನೋಡಿಕೊಳ್ಳುವ ರೀತಿಯಲ್ಲ ಈ 
ಪ್ರಕ್ರಿಯೆಗಳಲ್ಲ ಅತ್ಯ೦ತ ಜಾಗರೂಕರಾಗಿರುವುದು. 


*ಮಕ್ಕಳ ಗುರುತನ್ನು ಗೌಪ್ಯವಾಗಿಡುವ ಉದ್ದೇಶದಿಂದ ಅವರ ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಸಂಪರ್ಕಿಸಬಹುದು. 


ಪ್ರತಿಭಾ ಕಟಯಾರ್‌ ಅವರು ಡೆಹ್ರಾಡೂನ್‌ನಲ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಲ ಹಿಂದಿ ಭಾಷೆ ಮತ್ತು ಪ್ರಕಾಶನ ವಿಭಾಗದ 
ಸಂಪನ್ಯ್ಕೂಲ ವ್ಯಕ್ತಿಯಾಗಿದ್ದಾರೆ. ಅವರು ರಾಜ್ಯಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವಿ, ಕಾನೂನು ಪದವಿ ಹಾಗೂ ಪತ್ರಿಕೋದ್ಯಮ ಮತ್ತು 
ಸಮೂಹ ಸಂವಹನದಲ್ಲ ಡಿಪ್ಲೊಮಾವನ್ನು ಪಡೆದಿದ್ದಾರೆ. ಶಕ ಮೊದಲು "ಹಿಂದುಸ್ತಾನ್‌," "ಪಯೊನಿಯರ್‌,' "ಜನಸತ್ತಾ.' "ಪ್ರತಂತ್ರ ಭಾರತ' 
ಮತ್ತು "ದೈನಿಕ್‌ ಜಾಗರಣ್‌' ಪತ್ರಿಕೆಗಕಲ್ಲ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬರವಣಿಗೆಯ ಕುರಿತಾಗಿ ತೀವ್ರ ಒಲವನ್ನು 
ಹೊಂದಿದ್ದು ಕವಿತೆ, ಕತೆ ಹಾಗೂ ಪ್ರವಾಸಕಥನಗಳನ್ನು ಬರೆಯುತ್ತಾರೆ. 2೦1೦ರಲ್ಲ ಅವರಿಗೆ "ಸಂಗಮ್‌ ಹೌಸ್‌” ಫೆಲೋಶಿಪ್‌ ದೊರೆತಿದೆ. 
ಅವರು ರಷ್ಯಾ ದೇಶದ ಕವಯತ್ರಿ, ಮರೀನ ಪ್ಲತಾಯೇವ (Mareena Tswetayeva) ಅವರ ಜೀವನಚರಿತ್ರೆಯನ್ನು ಬರೆದಿದ್ದಾರೆ. 
ನಿಷ್ಟಕ್ಷಪಾತತೆ, ಸಮಾನತೆ ಹಾಗೂ ಮಾನವೀಯತೆಯಲ್ಲ ಅವರಿಗಿರುವ ನಂಜಕೆಯು ಅವರ ಬರಹಗಳಲ್ಲ ಹಾಗೂ ಅವರು ಕೈಗೊಂಡ 
ಕೆಲಸಕಾಂರ್ತ್ಯಗಳಲ್ಲ ಜಂಬತವಾಗಿರುತ್ತದೆ. ಅವರನ್ನು patibhakatiyar @azimpremjifoundation.org ಪೂಲಕ 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


57 


